ಜುಕ್ನೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಕರ್ನಾಟಕ ವಿಧಾನ ಪರಿಷತ್‌ 


: 803 (91೨) 


2. ಸದಸ್ಯರ ಹೆಸರು : ಶ್ರೀ ಮರಿತಿಬ್ಛೇಗೌಡ (ಶಿಕ್ಷಕರ ಕ್ಷೇತ್ರ) 

3. ಉತ್ತರಿಸುವ ದಿನಾಂಕ : 21.12.2021 

4. ಉತ್ತರಿಸುವ ಸಚಿವರು : ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 
[ತಸಂ| ಪ್ರಶ್ನೆ ಉತ್ತರ 


(ಅ) 


(ಆ) 


ಕೆ.ಐ.ಎ.ಡಿ.ಬ.ಯಲ್ಲ ನಿವೇಶನ 
ಹಂಚಿಕೆ ಪಡೆಯಲು ಇರುವ 


| ಮಾನದಂಡಗಳೇನು; (ವಿವರ 


ನೀಡುವುದು) 


| 


ಕರ್ನಾಟಕ ಕೈಗಾರಿಕಾ ಪ್ರದೇಶಾಭವೃದ್ಧಿ 


| ಮಂಡಳಯಲ್ಲ ನಿವೇಶನ ಹಂಚಿಕೆ ಪಡೆಯಲು 


ಇರುವ ಮಾನದಂಡಗಳ ವಿವರಗಳನ್ನು 


| ಅನುಬಂಧ-1ರಲ್ಲ ಒದಗಿಸಿದೆ. 


ನಿವೊಣನ ಸ್ಥಾಧೀನ ಪಡೆದ ನಂತರ 
ಎಷ್ಟು ವರ್ಷಗಳಲ್ಲ ಕೈಗಾರಿಕೆ 
ಪ್ರಾರಂಭಸಬಖೇಕಾಗಿದೆ; ಈ 
ಸಂಬಂಧ ಪಾಅಸಬೇಕಾದ 
ನಿಯಮಗಳೇನು: (ವಿವರ 
ನೀಡುವುದು) 


ಕೆ.ಐ.ಎ.ಡಿ.ಬ.೦ು೦ದ ಹಂಚಿಕೆಯಾದ 
ಜಮೀನಿನ ಸ್ಥಾಧೀನ ಪಡೆದು ಗುತ್ತಿಗೆ ಕರಾರು 
ಪತ್ರ ನೆರವೇರಿಸಿದ ದಿನಾಂಕದಿಂದ ಸೂಕ್ಷ. ಸಣ್ಣ, 
ಮಧ್ಯಮ ಹಾಗೂ ದೊಡ್ಡ ಉದ್ದಿಮೆಗಳು 3 ವರ್ಷ 
ಮತ್ತು ಮೆಘಾ, ಅಲ್ವಾ ಮೆಘಾ ಹಾಗೂ ಸೂಪರ್‌ 
ಮೆಘಾ ಉದ್ದಿಮೆಗಳು ಕ ವರ್ಷಗಳ ಒಳಗಾಗಿ 
ಕೈಗಾರಿಕೆಯನ್ನು ಪ್ರಾರಂಭಸಬೇಕಾಗಿರುತ್ತದೆ. 


ಹಂಚಿಕೆದಾರರು ಕೆ.ಐ.ಎ.ಡಿ.ಚ.ಯಿಂದ 
ಕಟ್ಟಡ ನೀಆ ನಕ್ಷೆ ಅನುಮೋದನೆ ಹಾಗೂ 
ಸಂಬಂಧಪಟ್ಟ ಪ್ರಾಥಿಕಾರಗಆಂದ ಅಗತ್ಯ 
ಅನುಮೋದನೆಯನ್ನು ಪಡೆದು. ಕೈಗಾರಿಕೆಯನ್ನು 
ಪ್ರಾರಂಭಸಬೇಕಾಗಿರುತ್ತದೆ. 


(ಇ) 


7 


ಸ್ಥಾಧೀನ ಪಡೆದು 10 
ವರ್ಷಗಳಾದರೂ ಕೈಗಾರಿಕೆ 
ಪ್ರಾರಂಭಸದಿದ್ದರೂ ಸಹ. ನಿವೇಶನ 
ಹಂಚಿಕೆಯನ್ನು ರದ್ದು ಪಡಿಸದೆ, 
ಸದರಿ ನಿವೇಶನವನ್ನು ಮೂಲ 
ಹಂಚಿಕೆದಾರರು ಸೂಚಿಸಿದ 
ಬೇರೊಬ್ಬ ಉದ್ದಿಮೆದಾರರಿಗೆ 
ವರ್ಗಾಲುಸಬಹುದೇ; ಈ 
ಪ್ರಕರಣದಲ್ಲ ಪಾಅಸಬೇಕಾದ 
ನಿಯಮಗಳೇನು; (ವಿವರ 
ನೀಡುವುದು) 


ಮಮ 


ಕೆ.ಐ.ಎ.ಡಿ.ಬ.ಯಿಂದ 


ಗುತ್ತಿಗೆ 


ಹಂಚಿಕೆಯಾದ | 
ಹಕ್ಕನ್ನು ಮೂಲ 
ಹೆಂಚಿಕೆದಾರರು ಬೇರೆ 
ಉದ್ದಿಮೆದಾರರಿಗೆ ವರ್ಗಾಯುಸುವ ಪ್ರಕರಣಗಳಲ್ಲ 
ಮಾರ್ಗಸೂಚಿಗಳನ್ನು 


ಜಮೀನಿನ 


ಸೂಚಿಸಿದ 


ಚಾಲ್ರಯಲಣ್ಲರುವ 
ಅನುಬಂಧ-೭ ರಲ್ಲ ಒದಗಿಸಿದೆ. 


(ಈ) 


ಹಂಚಿಕೆ ಪಡೆದ ಉದ್ದಿಮೆದಾರರು 

| ಕೈಗಾರಿಕೆ ಪ್ರಾರಂಭಸದಿದ್ದರೂ ಸಹ, 
ಹಂಚಿಕೆದಾರರು ಖಾಅ ನಿಮೇಶನಕ್ಷೆ 
ಉದ್ಯಾನವನ, ರಸ್ತೆ ಮತ್ತು ವಾಹನ 
ನಿಲುಗಡೆ ನಿರ್ಮಾಣ ಮಾಡಿದರೆ 
ಅದನ್ನು ಕೈಗಾರಿಕೆ 
ಪ್ರಾರಂಭಸಲಾಗಿದೆ ಎಂದು 
ಪರಿಗಣಿಸಬಹುದೇ: 


ಯೋಜನೆಗಳನ್ನು ಅನುಷ್ಠಾನಗೊಳಸಿ. 
ಅದರಲ್ಲ ಉದ್ಯಾನವನ, ರಸ್ತೆ ಮತ್ತು ವಾಹನ 
ನಿಲುಗಡೆ ನಿರ್ಮಾಣ ಮಾಡಿದ್ದಲ್ಲ. ಅವುಗಳನ್ನು 
ಪರಿಗಣಿಸಲಾಗುವುದು. 


(ಉ) 


ಈ ರೀತಿ ಎಷ್ಟು ಪ್ರಕರಣಗಳನ್ನು 
ಕೈಗಾರಿಕೆ ಪ್ರಾರಂಭಸಲಾಗಿದೆ 
ಎಂದು ಪರಿಗಣಿಸಲಾಗಿದೆಯೇ: 
(ಪೂರ್ಣ ವಿವರ ನೀಡುವುದು) 


ಉದ್ಭವಿಸುವುದಿಲ್ಲ. 


(ಊ) | ಹಂಚಿಕೆದಾರರು ಹಂಚಿಕೆ 
ಪಡೆಯುವಾಗ ಮತ್ತು ನಕ್ಷೆಯ 
ಅನುಮತಿಯಂತೆ ಕಣ್ಣಡ 
ನಿರ್ಮಿಸದಿದ್ದರೂ ಸಹ ಅವರಿಗೆ 
ಕ್ರಯ ಪತ್ರ (ಸೇಲ್‌ ಡೀಡ್‌) 

| ಮತ್ತು ಗುತ್ತಿಗೆ ಹಕ್ಕನ್ನು (ಲೀಸ್‌- 
| ಕಂ-ಸೇಲ್‌ ಡೀಡ್‌) ಮೂಲ 

| ಹಂಚಿಕೆದಾರರು ಸೂಚಿಸಿದ, 
ಬೇರೊಬ್ಬ ಉದ್ದಿಮೆದಾರರಿಗೆ 
ವರ್ಗಾಲುಸಬಹುದೇ:; (ವಿವರ 
ನೀಡುವುದು) 


ಹಾಗಾದರೆ, ಈ ರೀತಿ ಎಷ್ಟು 
ಪ್ರಕರಣಗಳಲ್ಲಿ 
ವರ್ಗಾಲುಪಲಾಗಿದೆ? (ಪೂರ್ಣ 


| (ಯ) 


| ವಿವರ ನೀಡುವುದು) 


೫ 


ಹಂಚಿಕೆದಾರರಿಗೆ ನಿವೇಶನದ ಶುದ್ಧ 


| ಕ್ರಯ ನೀಡುವ ಪ್ರಕರಣಗಳಲ್ಲ ಗುತ್ತಿಗೆ ಕರಾರು 


ಪತ್ರದ ಷರತ್ತುಗಳಂತೆ, ಯೋಜನೆಯನ್ನು 
' ಅನುಷ್ಣಾನಗೊಳಸಿ, ಶೇಕಡಾ 5೮೦ರಷ್ಟು 
| ಮೀನನ್ನು ಬಳಕೆ ಮಾಡಿದ ನಂತರ, 
ಮಂಡಳಯ ಇತರೆ ಶುಲ್ಲಗಳನ್ನು 
ಪಾವತಿಸಿಕೊಂಡು ಶುದ್ಧ ಕ್ರಯ ಪತ್ತ 
ನೆರವೇರಿಸಲಾಗುವುದು. 

ಹಂಚಿಕೆ ಪಡೆದ ಉದ್ದಿಮೆದಾರರು 
ಗುತ್ತಿಗೆ ಹಕ್ಕನ್ನು ಬೇರೆ ಉದ್ದಿಮೆದಾರರಿಗೆ 
ವೆರ್ಗಾಯಸಲು ಕೋರಿರುವ ಪ್ರಕರಣಗಳಲ್ಲಿ 


| ಮಂಡಳಯಲ್ಲ ಗುತ್ತಿಗೆ ಹಕ್ಕು ವರ್ಗಾವಣೆಗೆ 


ಅನುಸರಿಸುವ ಮಾರ್ಗಸೂಚಿಗಳ ಅಪ್ಪಯ, ಮೂಲ 
ಹಂಚಿಕೆದಾರರು ಯೋಜನೆ ಅನುಷ್ಟಾನಗೊಳಸಲು 
ಹೂಡಿರುವ ಬಂಡವಾಳ / ಖರ್ಚು ಮಾಡಿರುವ 
ವೆಚ್ಚದ ಆಧಾರದ ಮೇರೆಗೆ, ವರ್ಗಾವಣೆ ಪುಲ್ಲ. 
ಇತ್ಯಾದಿಗಳನ್ನು ಪಾವತಿಸಿಕೊಂಡು ಗುತ್ತಿಗೆ ಹಕ್ಕು 
ವರ್ಗಾವಣಿ ಮಾಡಲಾಗುವುದು. 


ಉ೦ಖ್ಯೆ: ಸಿಐ ೭೮೨ ಐಎಪಿ (ಇ) 2೦೭1 


ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚವರು 


ಔಿಸುಬಂಭಿ- 4 


ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ, ಬೆಂಗಳೂರು 
ಕೈಗಾರಿಕಾ ನಿವೇಶನಗಳ ಹಂಚಿಕೆಯ ನಿಯಮಾವಳಿಗಳು 


ಕೈಗಾರಿಕಾ ಉದ್ದೇಶಿತ ಯೋಜನೆಗಳಿಗೆ ಸರ್ಕಾರವು ಭೂಮಿಯನ್ನು ಕೆಐಎಡಿಬಿ 
ಮೂಲಕ ಕೈಗಾರಿಕೆಗಳಿಗೆ ಹಂಚಿಕೆ ಮಾಡಲು ಈ ಕೆಳಕಂಡ ಸಕ್ಷಮ ಪ್ರಾಧಿಕಾರಗಳಿಂದ 
ಅನುಮೋದನೆ ಪಡೆದ ನಂತರ, ನಿಗದಿತ ಅರ್ಜಿ ನಮೂನೆಯೊಂದಿಗೆ ಮಂಡಳಿಯ ಕೇಂದ್ರ 
ಕಛೇರಿಗಳಿಗ/ ವಲಯ ಕಛೇರಿಗಳಿಗೆ ನಿವೇಶನ ಹಂಚಿಕೆಗಾಗಿ ಅರ್ಜಿಗಳನ್ನು 
ಸಲ್ಲಿಸಬೇಕಾಗುವುದು. 


[ಕರ್ನಾಟಕ ಸರ್ಕಾರದ ಸನ್ಮಾನ್ಯ ರೂ. 500" ಕೋಟಿಗಳಿಗೂ ಮೀರಿದ ಬಂಡವಾಳ 
ಮುಖ್ಯ ಮಂತ್ರಿಗಳ ಅ ಧ್ಯಕ್ಷತೆಯಲ್ಲಿನ | ಹೂಡಿಕೆಯ ಯೋಜನೆಗಳನ್ನು ಪರಿಶೀಲಿಸಿ, 
| ರಾಜ್ಯ ಉನ್ನತ ಮಟ್ಟದ ಒಪ್ಪಿಗೆ | | ಅನುಮೋದನೆ ನೀಡಲಾಗುವುದು. 

| ನೀಡುವ ಸಮಿತಿ. 

| | 

ಗರ್ಗ್‌ ಸರ್ಕಾರದ "ಮಾನ್ಯ ' [ರಾಜ್ಯದಲ್ಲಿ ರೂ. 15 ಕೋಟಿಗಳಿಗಿಂತ ಹೆಚ್ಚನ ಮತ್ತು' 
ಬೃಹತ್‌ ಮತ್ತು ಮಧ್ಯಮ ರೂ. 500 ಕೋಟಿಗಳ ಒಳಗಿನ ಬಂಡವಾಳ 
| ಕೈಗಾರಿಕೆಗಳ ಮಂತಿಗಳ ಹೂಡಿಕೆಯ ಕೈಗಾರಿಕಾ ಯೋಜನೆಗಳನ್ನು ಪರಿಶೀಲಿಸಿ, 
| ಅಧ್ಯಕ್ಷತೆಯಲ್ಲಿನ ರಾಜ್ಯ ಮಟ್ಟದ | ಅನುಮೋದನೆ ನೀಡಲಾಗುವುದು. | 


| ಏಕ ಗವಾಕ್ಷಿ ಒಪ್ಪಿಗೆ ನೀಡುವ' 
| ಸಮಿತಿ. | 


Hi 


"ಆಯಾ ಜಿಲ್ಲೆಗಳ `ಜಿಲ್ಲಾಧಿಕಾರಿಗಳ ' ಗೂ 'ಕೋಟಿಗಳವರೆಗೆ ಬಂಡವಾಳ ಹೂಡುವ ಸಣ್ಣ ] 
| ಅಧ್ಯಕ್ಷತೆಯಲ್ಲಿನ ಜಿಲ್ಲಾ ಮಟ್ಟದ ಕೈಗಾರಿಕಾ ಘಟಕಗಳ ಅರ್ಜಿಗಳನ್ನು ಪರಿಶೀಲಿಸಿ, | 
| ಏಕ ಗವಾಕ್ಷಿ ಸಮಿತಿ. | ಅನುನೋದನೆ ನೀಡಲಾಗುವುದು. | 


ನಿವೇಶನ ಕೋರಿ ನಿಗದಿತ ಅರ್ಜಿಗಳ ಜೊತೆಯಲ್ಲಿ ಈ ಕೆಳಕಂಡ ದಾಖಲೆಗಳೊಂದಿಗೆ 
ಕೆ.ಐ.ಎ.ಡಿ.ಬಿ. ಕಛೇರಿಗೆ ಅಥವಾ ಜಿಲ್ಲಾ ಕೈಗಾರಿಕಾ ಕೇಂದ್ರ ಕಛೇರಿಗೆ 
ಸಲ್ಲಿಸುವುದು. ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಗೂ 
ರಾಮನಗರ ಜಿಲ್ಲೆಗಳಲ್ಲಿನ ಕೈಗಾರಿಕಾ ಪ್ರದೇಶಗಳಿಗೆ ನಿವೇಶನ ಕೋರುವ ಅರ್ಜಿಗಳನ್ನು 
ಕೆ.ಐ.ಎ.ಡಿ.ಬಿ ಕೇಂದ್ರ ಕಛೇರಿ/ರ್ನಾಟಕ ಉದ್ಯೋಗ ಮಿತ್ರ, ಬೆಂಗಳೂರು ಇಲ್ಲಿಗೆ 


ಸಲ್ಲಿಸುವುದು. 


* ವಿವರವಾದ ಯೋಜನಾ ವರದಿ ದ್ವಿಪ್ರತಿಯಲ್ಲಿ 

* ಸಂಘದ ವಿವರಣಾ ಪತ್ರ ಮತ್ತು ನಿಯಮಾವಳಿಗಳು/ಪಾಲುಗಾರಿಕೆ ಕರಾರು ಪತ್ರ 
ಮೆಮೊರೆಂಡಮ್‌ ಅಂಡ್‌ ಆರ್ಟಿಕಲ್ಸ್‌ ಆಫ್‌ ಅಸೋಷಿಯೇಷನ್‌ 
ಅನ್ನಯಿಸುವಂತೆ ದ್ವಿಪ್ರತಿಯಲ್ಲಿ. 

* ಉದ್ಯೋಗ ಆಧಾರ್‌ ನೋಂದಣಿ ಪ್ರಮಾಣ ಪತ್ರ. 

* ಭೂಮಿಯ ಉದ್ದೇಶಿತ ಉಪಯೋಗವನ್ನು ಸೂಚಿಸುವ ನಕ್ಷೆ 


€ ಮುಂಗಡ ಠೇವಣಿಯಾಗಿ ಎಕರೆಯೊಂದಕ್ಕೆ ರೂ. 5000/-ಗಳು. 


* ರಾಜ್ಯ ಉನ್ನತ ಮಟ್ಟದ ಅನುಮೋದನಾ ಸಮಿತಿ / ರಾಜ್ಯ ಮಟ್ಟದ ಏಕ ಗವಾಕ್ಷಿ ಸಮಿತಿ 
1 ಜಿಲ್ಲಾ ಮಟ್ಟದ ಏಕ ಗವಾಕ್ಷಿ ಸಮಿತಿ ಅನುಮೋದನಾ ಪತ್ರ, 


ಕೈಗಾರಿಕಾ ನಿವೇಶನಗಳ ಹಣ ಪಾವತಿಸುವ ನಿಯಮಗಳು 


| ಬೆಂಗಳೂರು ನಗರ, ಬೆಂಗಳೂರು 
ಗ್ರಾಮಾಂತರ, ರಾಮನಗರ, ಕೋಲಾರ, 


SE ~~ 
ಹಂಚಿಕೆಯ ಬೆಲೆಯ ಶೇ 30 ರಷಹು 


ತುಮಕೂರು, ಮೈಸೂರು, ಹಾಸನ, ಹಣವನ್ನು ಮುಂಗಡವಾಗಿ 

ದಾರವಾಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ | ಪಾವತಿಸುವುದು. | 
' ಕೈಗಾರಿಕಾ ಪ್ರದೇಶಗಳ ! ಆ. ನಿವೇಶನ ಹಂಚಿಕೆಯಾದ ದಿನದಿಂದ ' 
| ನಿವೇಶನ ಬೆಲೆಯನ್ನು ಪಾವತಿಸುವ ವಿಧಾನ |! 90 ದಿನಗಳ ಒಳಗಾಗಿ ನಿವೇಶನದ ಬಾಕಿ 
| (ಹಾಮಾನ್ಯ ವರ್ಗದ ಉದ್ದಿಮೆದಾರರಿಗೆ) |! 70% ಬೆಲೆಯನ್ನು ಪಾವತಿಸುವುದು. 


| ಪ್ರದೇಶಗಳ ನಿವೇಶನ ಬೆಲೆಯನ್ನು | ಯ ಬೆಲೆಯ ಶೇ 20 ಕ ಹಣವನ್ನು | 
| ಪಾವತಿಸುವ ವಿಧಾನ. (ಸಾಮಾನ್ಯ ವರ್ಗದ. ಮುಂಗಡವಾಗಿ ಪಾವತಿಸುವುದು. | 
| ಉದ್ದಿಮೆದಾರರಿಗೆ) | ಅನಿವೇಶನ ಹಂಚಿಕೆಯಾದ ದಿನದಿಂದ | 
| 90 ದಿನಗಳ" ಒಳಗಾಗಿ ನಿವೇಶನದ ಬಾಕಿ | 


80% ಬೆಲೆಯನ್ನು ಪಾವತಿಸುವುದು. | 


| SO 


ಮಹಿಳಾ ಮೆದಾರರು ಅ ಅರ್ಜಿಯ ಷ್‌ ನಿವೇಶನ ಹಂಚಿಕೆ! 
| ನಿವೇಶನದ i ಪಾವತಿಸುವ! ಯ ಬೆಲೆಯ ಶೇ. 10 ರಷ್ಟು ಮೊತ್ತವನ್ನು 
| ವಿಧಾನ. | ಮುಂಗಡ ಠೇವಣಿಯಾಗಿ ಅರ್ಜಿಯ ಜೊತೆ | 
| ಪಾವತಿಸುವುದು. | 


| ಆ. ನಿವೇಶನ ಹಂಚಿಕೆಯಾದ ದಿನದಿಂದ ' 
180 ದಿನಗಳ ಒಳಗಾಗಿ ನಿವೇಶನದ ಬಾಕಿ | 
90% ಬೆಲೆಯನ್ನು ಪಾವತಿಸುವುದು. 


ಸೈನಿಕರು ನಿವೇಶನದ ಬೆಳೆಯನ್ನು ಮೊತ್ತವನ್ನು ಮುಂಗಡ ಠೇವಣಿಯಾಗಿ | 

| ಪಾವತಿಸುವ ವಿಧಾನ. | ಅರ್ಜಿಯ ಜೊತೆ' ಪಾವತಿಸುವುದು. 

| | ಈ. ನಿವೇಶನ ಹಂಚಿಕೆಯಾದ ದಿನದಿಂದ 6 
| ಸಮ ತ್ರೈಮಾಸಿಕ ಕಂತುಗಳಲ್ಲಿ 

| ನಿವೇಶನದ ಬಾಕಿ ಶೇ.80/70 ಬೆಲೆಯನ್ನು 

| ಪಾವತಿಸುವುದು. 


ಅಂಗವಿಕಲ ಉದ್ದಿಮೆದಾರರು ಮತ್ತು ಮಾಜಿ 'ಯ ಬೆಲೆಯ ಶೇ. 20/0 ರಷ್ಟು | 
| 
| 


| EE 


| ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡದ | 
ಸಾದ್ದನೌದಾಪಲ | 


ಪರಿಶಿಷ್ಟ ಪಂಗಡದ ಉದ್ದಿಮೆದಾರರಿಗೆ. 
| ಹಂಚಿಕೆ ಮಾಡಲಾಗುವ ಜಮೀನಿನ ಹಂಚಿಕೆ 
| ದರದಲ್ಲಿ ಶೇ.50ರ ರಿಯಾಯಿತಿಯನ್ನು | 


ES Ss. 


ಸರ್ಕಾರದಿಂದ ರ | 
ಯೋಜನೆಯಡಿ ಬಿಡುಗಡೆಯಾಗುವ | 
ಅನುದಾನದಲ್ಲಿ ಹೊಂದಾಣಿಕೆ ' 
ಮಾಡಿಕೊಳ್ಳಲಾಗುವುದು. | 


ಊ. ಮಂಡಳಿಯು ಪರಿಶಿಷ್ಟ ಜಾತಿ ಮತ್ತು 
ಪರಿಶಿಷ್ಟ ಪಂಗಡದ ಉದ್ದಿಮೆದಾರರಿಂದ | 
ರಿಯಾಯಿತಿ ನೀಡಿದ ನಿವೇಶನ ಹಂಚಿಕೆ 
ದರದ ಮೇಲೆ ಶೇ.10ರ ಹಣವನ್ನು | 

ಅರ್ಜಿಯ ಜೊತೆಗೆ ಪ್ರಾರಂಭಿಕ ' 

ಠೇವಣಿಯನ್ನಾಗಿ ಪಾವತಿಸಿಕೊಂಡು ಹಂಚಿಕೆ | 
ಪತ್ರ ನೀಡುವುದು ಮತ್ತು ರಿಯಾಯಿತಿ 
| ನೀಡಿದ ನಿವೇಶನ ಹಂಚಿಕೆ ದರದ ಬಾಕಿ 
| ಶೇ40ರ ಹಣವನ್ನು ಹಂಚಿಕೆ ಪತ್ರದ! 
| ದಿನಾಂಕದಿಂದ 180 ದಿವಸಗಳ ಒಳಗಾಗಿ | 
| ಪಾವತಿಸಿಕೊಳ್ಳುವುದು. | 
| ಖ. ರಿಯಾಯಿತಿ ನೀಡಿದ ನಿವೇಶನ ಹಂಚಿಕೆ | 
ದರದ ಬಾಕಿ ಶೇ. 50 ರ ಹಣವನ್ನು 8 
ಸಮ ತ್ರೈಮಾಸಿಕ ಕಂತುಗಳಲ್ಲಿ ಶೇ.9.50 | 
ರಷ್ಟು ಬಡ್ಡಿಯೊಂದಿಗೆ ಸ್ನಾಧೀನಪತ್ರ ನೀಡಿದ 
| | ದಿನಾಂಕದಿಂದ ವಸೂಲಾತಿ ' 
| | ಮಾಡಿಕೊಳ್ಳುವುದು ಮತ್ತು ಸದರಿ! 
ಮೊತ್ತವನ್ನು ನಿಗದಿತ ಅವಧಿಯಲ್ಲಿ | 
ಪಾವತಿಸುವ ಕುರಿತು ಉದ್ದಿಮೆದಾರರಿಂದ 
ಸೂಕ್ತ ಮುಚ್ಚಳಿಕೆ ಪತ್ರ 
ಪಡೆದುಕೊಳ್ಳಲಾಗುವುದು. | 


ಹಂಚಿಕೆಯಾದ ನಿವೇಶನದ ಪೂರ್ಣ ಮೊತ್ತವನ್ನು ಪಾವತಿಸಿದ ನಂತರ ಹಂಚಿಕೆಯ 
ದೃಢೀಕರಣದ ಪತ್ರವನ್ನು ನೀಡಿ ನಿವೇಶನದ ಸ್ವಾಧೀನ ಪತ್ರ ನೀಡಲಾಗುವುದು. 2 
ಎಕರೆವರೆಗಿನ ವಸ್ಪೀರ್ಣಕ್ಕೆ' ಗುತ್ತಿಗೆ ಕರಾರು ನೆರವೇರಿಸಿದ ದಿನದಿಂದ 10 ವರ್ಷಗಳ ಅವಧಿಗೆ 
ಹಾಗೂ 2 ವರೆಗಿಂತ ಹೆಚ್ಚಿನ ವಿಸ್ತೀರ್ಣಕ್ಕೆ ಗುತ್ತಿಗೆ ಮತ್ತು ಮಾರಾಟ ಕರಾರು 
ನೆರವೇರಿಸಿದ ದಿನದಿಂದ 10 "ವರ್ಷಗಳ ಅವಧಿಗೆ "ಗುತ್ತಿಗೆ ಮತ್ತು ಮಾರಾಟ ಪತ್ರ 
ನೆರವೇರಿಸಿಕೊಡಲಾಗುವುದು ಹಾಗೂ ಏಕ ಘಟಕ ಸಂಕೀರ್ಣ ಯೋಜನೆಗಳಿಗೆ ಜಮೀನು 
ಹಂಚಿಕೆಯನ್ನು 15 ವರ್ಷಗಳ ಅವಧಿಗೆ ಗುತ್ತಿಗೆ ಮತ್ತು ಮಾರಾಟ ಕರಾರು ಪತ್ರ 
ನೆರವೇರಿಸಿಕೊಡಲಾಗುವುದು. 


koko 


ಅನು ಬಂದ- pf 
File No.C 1/105/SPQ/2021-ID-C&I SEC 


ಕರ್ನಾಟಿಕ ಸರ್ಕಾರ 
ಸ೦ಖ್ಯೆ: ಸಿಐ 105 ಎಸ್‌ ಪಿಕ್ಕೂ(ಇ) 2021 ಕರ್ನಾಟಿಕ ಸರ್ಕಾರ ಸಚಿವಾಲಯ, 
ವಿಕಾಸ ಸೌಧ, 


ಬೆಂಗಳೂರು, ದಿನಾ೦ಕ 29.07.2021. 
ಇವರಿಂದ: 


ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ, 
ವಿಕಾಸಸೌಧ, ಬೆಂಗಳೂರು. 
ಇವರಿಗೆ: ಕ್‌ ಸ RN 
ಮುಖ್ಯ ಕಾರ್ಯನಿರ್ವಹಣಾದಧಿಕಾರಿ PA EK 
ಹಾಗೂ ಕಾರ್ಯನಿರ್ವಾಹಕ ಸದಸ್ಯರು, 8 i ಓ 
© Wea © 
ಕರ್ನಾಟಿಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ, 


ಖನಿಜ ಭವನ, ರೇಸ್‌ ಕೋರ್ಸ್‌ ರಸ್ತೆ, 
ಬೆಂಗಳೂರು. 


( ¢ ಕಾ 
ಮ ಕಛೇರಿ, ಚಿಂಗಳೌ 


ep 


ಮಾನ್ಯರೆ, 
ಷಯ: Revision of Guidelines for transfer of Lease Hold Rights in Respect 
of allotments made in the Industrial Areas developed by KIADB. 
ಉಲ್ಲೇಖ: ಪತ್ರ ಸ೦ಬೈ: IADB/H೦/FA/3649/2021-22, ದಿನಾ೦ಕ: 08.07.2021. 


OUT No... Wl 


| ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ದಿ ಮಂಡಳಿಯ ಕೈಗಾರಿಕಾ ಪ್ರದೇಶ ಹಾಗೂ ಏಕಘಟಕ 

( 5) ಸಂಕೀರ್ಣಗಳಿಗೆ ಜಮೀನು ಹಂಚಿಕೆ ಮಾಡಿದ ಪ್ರಕರಣಗಳಲ್ಲಿ ಗುತ್ತಿಗೆ ಹಕ್ಕುಗಳ ವರ್ಗಾವಣೆ (Transfer 

| ( , of Leasehold rights) ಮಾರ್ಗಸೂಚಿಗಳನ್ನು ಪರಿಷ್ಕರಿಸಲು ಸಲ್ಲಿಸಲಾದ ಉಲ್ತೇಖಿತ ಪ್ರಸ್ತಾವನೆಗೆ 
ಸರ್ಕಾರದ ಅನುಮೋದನೆ ನೀಡಲಾಗಿದೆ ಎಂದು ತಿಳಿಸಲು ನಿರ್ದೇಶಿತನಾಗಿದ್ದೇನೆ. | 


(A) ತಮ್ಮ ನಂಬುಗೆಯ, 
೨ (ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕ್ಲೆಗಾರಿಕೆ 


ಸಚಿವರಿಂದ ಅನುಮೋದಿಸಲ್ಲಟ್ಟಿದೆ) ಎಸ ಸ 
(ಎನ್‌. ಕುಮಾರ್‌) ೩41% [3021 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ.ಅ), 


Y uw , ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 


L® Sy \ 


Approved Transfer of lease hold rights policy by the Government on 
29.07.2021 as recommended by the Board in its meeting held on 17.06.2024. 


A: Wherein the allotment rates are revised in respect of Industrial Areas: 


As per clauses contained in 
the lease cum sale agreement 
(C111 (2) & 12iii)) and 99 
years lease basis (C1.20.iii) & 
22) 


Wherein (i, Banks / financial 
institutions including KSIIDC & 
KSFC auction ‘the plot on 
default in repayment of loan 
availed by the allottee. 


(ii) In the event of the allottee 
reducing the share holdingless 
than 51% of the total share- 
holdings. 


(iii) If the allottee willing to 
transfer the lease hold rights to 
the prospective entrepreneur 
on mutual consent. 


A 


ಸ್ಸ 
~~ ? y 
r > 


Approved Transfer of lease hold rights policy wherein the 
allotment rates are revised in respect of Industrial Areas 


3 
a) The new entrepreneur shall pay 25% of the difference 
between the allotted price and the current price, if the 
project is implemented substantially i.e. Lessee should 
have invested more than 50% of the total project cost 
[excluding land cost] approved by the concerned 
Investment Approval Committee/ Allotment Committee of 
the Board, which should be evidenced by a certificate from 
the financial institutions, or, from the Chartered 
Accountants. 
Also the new entrepreneur has to pay 10% of the land cost 
paid by the original allottee as transferring charges. 
b) The new entrepreneur shall pay 50% of the difference 
between the allotted price and the current price, if the 
project is implemented partially i.e. Lessee should have 
invested more than 25% and up to 50% of the total project 
cost [excluding land cost] approved by the concerned 
Investment Approval Committee/ Allotment Committee of 
the Board which should be evidenced by a certificate from 
the financial institutions, or, from the Chartered 
Accountants. 
Also the new entrepreneur has to pay 10% of the land cost 
paid by the original allottee as transferring charges. 
c) The new entrepreneur shall pay 75% of the difference 
between the allotted price and the current price if the 
project is less implemented i.e. Lessee should have 
invested more than 15% and less than 25% of the total 
project cost [excluding land cost] approved by the 
concerned Investment Approval Committee/ Allotment 
Committee of the Board, which should be evidenced by a 
cenitificate from the financial institutions, or, from the 
Chartered Accountants. 
Also the new entrepreneur has to pay 10% of the land cost 
paid by the original allotftee as transferring charges. 


B: if the allotment rate & current rate 


೨. 
are same in the Industrial Areas at the 


time of considering the transfer of lease hold rights. 


As per clauses contained in Approved transfer of lease hold rights policy if the 


the lease cum sale agreement 
(C111 (2) & 12(iii)) and 99 
years lease basis (C1.20.iii) & 
22) 


Wherein (i) Banks / financial 
| institutions including KSHDC & 
KSFC auction the plot on 
default in repayment of loan 
availed by the allottee. 


(il) In the event of the allottee 
reducing the share holdingless 
than 51% of the total share- 
holdings. 


(iii) If the allottee willing to 
transfer the lease hold rights to 
the prospective entrepreneur 
on mutual consent. 


ಛಿ: 


allotment rate & current rate are same in the Industrial 
Area. 


a) The new entrepreneur shall pay a penalty of 20% of the 
total cost paid for the land, provided that, the project is 
implemented substantially i.e. Lessee should have 
invested more than 50% of the total project cost [excluding 
land cost] approved by the concerned Investment 
Approval Committee/ Allotment Committee of the Board, 
which should be evidenced by a certificate from the 
financial institutions, or, from the Chartered Accountants. 
Also the new entrepreneur has to pay 10% of the land cost 
paid by the original allottee as transferring charges. 

b) The new entrepreneur shall pay a penalty of 30% of the 
total cost paid for the land, provided that, the project is 
implemented partially i.e. Lessee should have invested 
more than 25% and up to 50% of the total project cost 
[excluding land cost] approved by the concerned 
Investment Approval Committee’ Allotment Committee of 
the Board, which should be evidenced by a certificate from 
the financial institutions, or, from the Chartered 
Accountants. w 

Also the new entrepreneur has to pay 10% of the land 
cost paid by the original allottee as transferring charges. 

c) The new entrepreneur shall pay a penalty of 40% of the 
total cost paid for the land, where the project is less 
implemented i.e. Lessee should have invested more than 
15% and up to 25% of the total project cost [excluding 
land cost] approved by the concerned Investment 
Approval Committee/ Allotment Committee of the ಔಂardೆ, 
which should be evidenced by a certificate from the 
financial institutions, or, from the Chartered Accountants. 
Also the new entrepreneur has to pay 10% of the land 
cost paid by the. original allottee as transferring charges. 


pS 


¥ 


No transfer of lease hold rights shall be made in respect of allotments made in 


favour of Single Unit Complexes and allotments made in Industrial Areas, if the 


investment on the project is less than 15% 


of the total project cost [excluding land cost] 


approved by the concerned Investment Approval Committee. 


LA 
ಮ 
ಸ 


Mk 


